ಕರ್ನಾಟಕ ವಿಧಾನ ಪರಿಷತ್ತು " 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1118 

: ಶ್ರೀ ಎನ್‌. ರವಿಕುಮಾರ್‌ 

: 20.12.2018 

: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಅಲ್ಲಿ ಇರುವ ಸಂಖ್ಯೆ ಎಷ್ಟು ಗಂಡು ಮಕ್ಕಳ 
ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು; 18 ವರ್ಷ 
ಮೀರಿದ ಅನಾಥರ ಸಂಖ್ಯೆ ಎಷ್ಟು; (ಜಿಲ್ಲಾವಾರು 
ವಿವರ ನೀಡುವುದು) 


ಕ್ರಸಂ. ಪಶ್ನೆ ಉತ್ತರ 
ಅ) ರಾಜ್ಯ 3) ಒಟ್ಟು”ವೈದ್ಧಾಶ್ರ ಗಳ ಸಂಖ್ಯೆ ರಾಜ್ಕದಲ್ಲಿ ವಿಕಲಚೇತನರ ಹಾಗೂ ಹರಯ ನಾಗಕಕ 
ಎಷ್ಟು; : ವೃದ್ಧಾಶ್ರಮಗಳಲ್ಲಿರುವ ಹಿರಿಯ | ಸಬಲೀಕರಣ ಇಲಾಖೆಯ ಅನುದಾನದಡಿ 28 
ನಾಗರೀಕರ ಸಂಖ್ಯೆ. ಎಷ್ಟು (ಜಿಲ್ಲಾವಾರು ವಿವರ | ವೃದ್ಧಾಶ್ರಮಗಳು, ಕೇಂದ್ರ ಸರ್ಕಾರದ ಅನುದಾನದಡಿ 42 
ನೀಡುವುದು) ವೃದ್ಧಾಶ್ರಮಗಳು ಇದ್ದು, ಈ ರೀತಿ ಸರ್ಕಾರದ 
ಅನುದಾನದಡಿಯಲ್ಲಿ ಒಟ್ಟಾರೆ 70 ವೃದ್ಧಾಶ್ರಮಗಳು 
ಇರುತ್ತವೆ. 
ಈ ಎರಡು ಯೋಜನೆಯಡಿಯಲ್ಲಿ ಒಟ್ಟಾರೆ 1975 ವೃದ್ಧ 
ಫಲಾನುಭವಿಗಳು ಇರುತ್ತಾರೆ. 
ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಅನುದಾನ ಹಾಗೂ ಕೇಂದ್ರ 
ಅನುದಾನದಡಿಯಲ್ಲಿ ಇರುವ ವೃದ್ಧಾಶ್ರಮಗಳ ವಿವರವನ್ನು 
" ಅನುಬಂಧ-1ರಲ್ಲಿ ಒದಗಿಸಿದೆ. 
ಆ) [ನನನಕ್ಷರವ ಒಟ್ಟು ಅನಾಥಾಲಯಗಳಿ"ಮತ್ತು ಹ್‌ ಕಣಾ ಯೋಜನೆಯೆಡ್‌'ಬಾಲ ನ್ಯಾಯ 


NN 

ಕಾಯ್ದೆ (ಮಕ್ಕಳ ya ಮತ್ತು ಪೋಷಣೆ) 2015 ರನ್ತಯ 
ಅನಾಥ ಮಕ್ಗಳು ಸೇರಿದಂತೆ “ರಕ್ಷಣೆ ಮತ್ತು ಪೋಷಣೆಯ 
ಅಗತ್ಯವಿರುವ "ಮಕ್ಕಳಿಗಾಗಿ ಒಟ್ಟು “1134 ಸಂಸ್ಥೆಗಳು ಕಾರ್ಯ 
ನಿರ್ವಹಿಸುತ್ತಿವೆ. 


1 ಸರ್ಕಾರದಿಂದ : ಬಾಲಮಂದಿರಗಳು 
2. ಸರ್ಕಾರೇತರ 


a. ಅರ್ಹ ಸಂಸ್ಥೆಗಳು 
b. ತೆರೆದ ತಂಗುದಾಣಗಳು 
€. ನೋಂದಾಯಿತ ಇತರೆ 


59 


ಪಾಲನಾ ಸಂಸ್ಥೆಗಳು — 1028 
ಒಟ್ಟು ಸಂಸ್ಥೆಗಳು - 1134 
ಈ ಸಂಸ್ಥೆಗಳಲ್ಲಿರುವ ಒಟ್ಟು ಮಕ್ಕಳು ಮತ್ತು 


ಅದರಲ್ಲಿರುವ ಅನಾಥ ಮಕ್ಕಳ ಜಿಲ್ಲಾವಾರು" ವಿವರವನ್ನು 
'ಅನುಬಂಧ- 2ರಲ್ಲಿ ಒದಗಿಸಿದೆ. 
ನಿರ್ಗತಿಕ ಮಕ್ಕಳ ಕುಟೀರ ಯೋಜನೆಗೆ ಸಂಬಂಧಿಸಿದ 


ಮಾಹಿತಿಯನ್ನು ಅನುಬಂಧ-3ರಲ್ಲಿ ಒದಗಿಸಿದೆ. 


[3 


ಇ)T: ವೈದ್ಧಾಶ್ರಮ ಮೆತ್ತು ಅನಾಥಾಶ್ರಮಗಳನ್ನು 1] 
ಸಂಯೋಜಿಸುವ ಮೊಲಕ ಅನಾಥಾಶ್ರಮದ * 
ಕಿರಿಯ ಮಕ್ಕಳಿಗೆ ಹಿರಿಯ ಪ್ರೀತಿ ಒಲವು 
ಅನುಭವ ಹಾಗೂ ವೃದ್ಧಾಶ್ರಮದ ಹಿರಿಯವರಿಗೆ 
ಸಣ್ಣ ಮಕ್ಕಳೊಂದಿಗೆ ಆಟ 3 ಮತ್ತು ಸಣ್ಣ ಮಕ್ಕಳ 
ನಿಷ್ಕಲ್ಮಶ 'ಹೀತಿಯೊಂದಿಗೆ ಸಮಯ ಕಳೆಯುವ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳನ್ನು ಸಂಯೋಜಿಸುವ 
ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಹೊಸ ರೂಪದ ಪ್ರಸ್ತಾದನೆ ಸರ್ಕಾರದ ಮುಂದಿರುವುದಿಲ್ಲ 
ಹಿರಿಯ ಮತ್ತು ಕಿರಿಯರ. ಸಂಯೋಜಿತ ಆಶ್ರಯ 
ವ್ಯವಸ್ಥೆಯನ್ನು ಮನೆಯ ರೂಪದಲ್ಲಿ ನಿರ್ಮಿಸಲು 
ಸರ್ಕಾರ -ಯಾವ ಕ್ರಮ ಕೈಗೊಂಡಿದೆ: ಇದರ 
|] ಅವಶ್ಯಕತೆ ಕುರಿತು: ಸರ್ಕಾರದ ನಿಲುವೇನು? / 


ಸಂಖ್ಯೆ ಮಮಣಇ 254 ಪಿಹೆಚ್‌ಪಿ 2018 WV 


{ 


(ಡಾ॥ ಜಯುಮಾಲ) 
ಮಹಿಳಾ ಮತ್ತು ಮಕ್ಕಳ ವೃದ್ಧಿ, ವಿಕಲಚೇತನರ, 
ಹಿರಿಯ ವಾಗರೀಕರ ಸಬಲೀಕರಣ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


¥ 


